ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 12-03-2021 ಪ್ರಶ್ನೆ ಸಂಖ್ಯೆ: 941(946) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎಸ್‌.ನಾಗರಾಜ್‌(ಸ೦ದೇಶ್‌ ನಾಗರಾಜ್‌)(ಸ್ಮಳೀಯ ಸಂಸ್ಥೆಗಳ ಕ್ಲೇತ್ರ) 
ಉತ್ತರ ನೀಡಬೇಕಾದ ದಿನಾಂಕ: 12-03-2021 
ಉತರಿಸುವ ಸಚಿವರು: ಉಪ ಮುಖ್ಯಮಂತಿಗಳು ಹಾಗೂ ಸಾರಿಗೆ ಸಚಿವರು 


ವಿಷಯ: ಮೈಸೂರು ಚಾಮರಾಜನಗರ ಗ್ರಾಮೀಣಾ ಪ್ರದೇಶಕ್ಕೆ ಸಾರಿಗೆ ಸೌಲಭ್ಯ 


(ಅ) ಕೊರೋನಾ ಖಾಯಿಲೆ ಹರಡುವಿಕೆಯ ಪೂರ್ವದಲ್ಲಿ ಮೈಸೂರು -ಚಾಮರಾಜನಗರ 
ಜಿಲ್ಲೆಯ ಬಸ್‌ ಡಿಪೊಗಳಿಂದ ಗ್ರಾಮೀಣ ಪ್ರದೇಶಗಳಿಗೆ ಸಂಚರಿಸುತ್ತಿದ್ದ ಗ್ರಾಮೀಣ ಸಾರಿಗೆ 
ಬಸ್‌ಗಳ ಸಂಖ್ಯೆ ಎಷ್ಟು ; ಸುತ್ತುವಳಿಗಳ ಸಂಖ್ಯೆ ಎಷ್ಟು ; ಕೊರೋನಾ ಅವಧಿಯಲ್ಲಿ ಕಳೆದ 
ಒಂದು ವರ್ಷದಿಂದ ಕಡಿಮೆ ಮಾಡಿದ್ದ ಗ್ರಾಮೀಣ ಪ್ರದೇಶದ ಸಾರಿಗೆ ಬಸ್‌ಗಳ ಸಂಖ್ಯೆ ಎಷ್ಟು ; 
(ವರ ಒದಗಿಸುವುದು) 


(ಆ) ಈಗ ಶಾಲಾ ಕಾಲೇಜುಗಳು, ವ್ಯಾಪಾರ ವಹಿವಾಟು ಆರಂಭವಾಗಿ ಗ್ರಾಮೀಣ ಪ್ರದೇಶದ 
ವಿದ್ಯಾರ್ಥಿಗಳು ಮತ್ತು ಜನಸಾಮಾನ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ತಾಲ್ಲೂಕು ಮತ್ತು ಜಿಲ್ಲಾ 
ಕೇಂದ್ರಗಳಿಗೆ ಹೋಗಿ ಬರುತ್ತಿರುವುದರಿಂದ ಎಲ್ಲಾ ಡಿಪೋಗಳಿಂದ ಗ್ರಾಮೀಣ ಪ್ರದೇಶಗಳಿಗೆ 
ಓಡಾಡುತ್ತಿದ್ದು, ಬಸ್‌ಗಳನ್ನು ಸುತ್ತುವಳಿಯನ್ನು ಮೊದಲಿನಂತೆ ಓಡಿಸಲು ಕ್ರಮ 
ಜರುಗಿಸಲಾಗುವುದೇ ; 


(ಇ) ಜಿಲ್ಲೆಯ ಹೆಗಡದೇವನ ಕೋಟೆ, ಸರಗೂರು, ಹುಣಸೂರು, ಕೊಳ್ಳೇಗಾಲ, ಹನೂರು, 
ಕೆ.ಆರ್‌.ನಗರ ಮೊದಲಾದ ಕಡೆಗಳಲ್ಲಿ ಜನಸಾಮಾನ್ಯರು ವಿದ್ಯಾರ್ಥಿಗಳು ಗ್ರಾಮೀಣ 
ಪ್ರದೇಶಗಳಿಗೆ ಎಂದಿನಂತೆ ಗ್ರಾಮೀಣ ಪ್ರದೇಶಗಳಿಗೆ ಬಸ್‌ಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ 
ಓಡಿಸುವಂತೆ ಒತ್ತಾಯ ಮಾಡುತ್ತಿದ್ದು, ಈ ಬಗ್ಗೆ ಗಮನಹರಿಸಿ ಕೂಡಲೇ ಸೂಕ ಕ್ರಮ 
ಜರುಗಿಸಲಾಗುವುದೇ? 


